ಬೀದರ್‌ ಜಿಲ್ಲೆಯ ಮಾಂಸ ಮಾರಾಟ ಮಳಿಗೆಯ ಬಗ್ಗೆ 
ಶ್ರೀ ಅರವಿಂದಕುಮಾರ್‌ಅರಳಿ(ವಿಧಾನಸಭೆಯಿಂದ ಚುನಾಯಿತರಾದವರು):- 
2 (106) ಮಾನ್ಯ ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) 2017-18ನೇ ಸಾಲಿನಲ್ಲಿ ಬೀದರ್‌ ಜಿಲ್ಲೆಯ ಕುರಿ ಮತ್ತು ಮೇಕೆ ಮಹಾಮಂಡಳದಿಂದ ಮಾಂಸ ಮಾರಾಟ 
ಮಳಿಗೆ/ಆಧುನೀಕರಣಕ್ಕಾಗಿ ಸಹಾಯ ಧನ ವಿತರಿಸುವಲ್ಲಿ ಅವ್ಯವಹಾರ ನಡೆದಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ ; 


(ಆ) ಬಂದಿದ್ದಲ್ಲಿ, ಈ ಕುರಿತು ತನಿಖೆ ನಡೆಸಲಾಗಿದೆಯೇ ; ನಡೆಸಿದ್ದಲ್ಲಿ, ತನಿಖೆಯ ವಿವರ ನೀಡುವುದು ; ತನಿಖೆ ನಡೆಯದಿಲ್ಲದಿದ್ದಲ್ಲಿ 
ಯಾವಾಗ ತನಿಖೆ ನಡೆಸಲಾಗುವುದು ? 


